' 


ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಪಿ ಆರ್‌ ರಮೇಶ್‌ 
ಇತನಾ 
ಉತ್ತರಿಸುವವರು ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಕಳೆದ 5 ವರ್ಷಗಳಿಂದ ರಾಜ್ಯದ ರಾಜ್ಯದ ಮುಜರಾಯಿ ಇಲಾಖೆಯಿಂದ ಈ ಕಳಕಂಡ ಯೋಜನೆಯಡಿ ಪ್ರತ್ಯೇಕ 
ಮುಜರಾಯಿ ಇಲಾಖೆಯಿಂದ | ಮಾರ್ಗಸೂಚಿಗಳನ್ವಯ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. ಕೆಳಕಂಡ ಆರಾಧನಾ 
ಹಿಂದುಯೇತರ ಧರ್ಮಗಳ | ಯೋಜನೆಯಡಿಯಲ್ಲಿ ಮಾತ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಹಿಂದೂಯೇತರ ಧಾರ್ಮಿಕ 
| ಸಂಸ್ಥೆಗಳಿಗೆ /ವ್ಯಕ್ತಿಗಳಿಗೆ/ಇಲಾಖೆಗಳಿಗೆ | ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. ವಿವರ ಅನುಬಂಧ-1ರಲ್ಲಿ ಒದಗಿಸಿದೆ 


ಯಾವುದಾದರೂ ಅನುದಾನವನ್ನು 

ಬಿಡುಗಡೆಗೊಳಿಸಲಾಗಿದೆಯೇ: (ವಿವರ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟ ಅಧಿಸೂಚಿತ ಸಂಸ್ಥೆಗಳು 

ನೀಡುವುದು (ದೇವಾಲಯಗಳು)  /ಖಾಸಗಿ ಧಾರ್ಮಿಕ ಸಂಸ್ಥೆಗಳು (ಖಾಸಗಿ 

ದೇವಾಲಯಗಳು)/ಮಠಗಳು 

ಈ ಯೋಜನೆಯಡಿ ಸರ್ಕಾರದ ಆದೇಶ ಸಂ:ಕಂಇ 32/ಮುಅಬಿ 9 
ಬೆಂಗಳೂರು ದಿನಾಂಕ:ಂ7.081993 ರ ಆದೇಶದಲ್ಲಿ ಆರಾಧನಾ 
ಯೋಜನೆಯನ್ನು ಅಲ್ಪಸಂಖ್ಯಾತ ಕೋಮುಗಳಾದ ಮುಸ್ಲಿಂ, ಕ್ರಿಶ್ಚಿಯನ್‌, ಸಿಖ್‌, 
ಜೈನ. ಬೌದ್ದ. ಪಾರ್ಸಿ, ಆಂಗ್ಲೋ, ಇಂಡಿಯನ್‌ ರವರು ವಾಸಿಸುವ ಸ್ಥಳಗಳಲ್ಲಿ 
ದೇವಾಲಯಗಳ, ಚರ್ಚ್‌ಗಳ ಗುರುದ್ವಾರಗಳ, ಮಸೀದಿಗಳ, ಪ್ರಾರ್ಥನಾ 
ಮಂದಿರಗಳ, ಕಲ್ಯಾಣ ಮಂಟಪಗಳ, ಸಮುದಾಯ ಕೇಂದ್ರ, ಸಮುದಾಯ 
ಭವನ ನಿರ್ಮಾಣ, ದುರಸ್ಥಿ ಹಾಗೂ ಆಧುನೀಕರಣಗಳಿಗೆ ನೀಡಲಾಗುವುದು. 
ಈ ಯೋಜನೆಗಳಡಿ ಸರ್ಕಾರದ ಆದೇಶ ಸಂಖ್ಯೆ:ಕಂಇ 189 ಮುಅಬಿ 201 
ಬೆಂಗಳೂರು ದಿನಾಂಕ;19.09.201ರ ಆದೇಶದಲ್ಲಿ ವಿಶೇಷ ಘಟಕ ಯೋಜನೆ 
ಹಾಗೂ ಗಿರಿಜನ ಉಪಯೋಜನೆಗಳಡಿ ಪರಿಶಿಷ್ಟ ಜಾತಿ ಹಾಗೂ ಗಿರಿಜನ 
1ಪೆರಿಶಿಷ್ಠ ಪಂಗಡದವರು ವಾಸಿಸುವ ಸ್ಥಳಗಳಲ್ಲಿ ಅಥವಾ ಸದರಿ 
ಸಮುದಾಯದವರು ವಾಸಿಸುವ ಸ್ಥಳಕ್ಕೆ ಸಮೀಪ ನಿವೇಶನಗಳನ್ನು ಗುರುತಿಸಿ 
ಅಲ್ಲಿ ಅವರಿಗಾಗಿ ದೇವಾಲಯ, ಪ್ರಾರ್ಥನಾ ಮಂದಿರ ಅಥವಾ ಕಲ್ಯಾಣ 
ಮಂಟಪ/ಸಮುದಾಯ ಭವನವನ್ನು ನಿರ್ಮಿಸಲು ಅಥವಾ ಅವುಗಳ 
ಜೀರ್ಣೋದ್ದಾರಕ್ಕಾಗಿ ಅನುದಾಣ ಬಿಡುಗಡೆ ಮಾಡಲಾಗುವುದು. 


ಇನಾಂ ರದ್ದಿಯಾತಿ ಕಾಯ್ದೆ 1955 ಹಾಗೂ ಕರ್ನಾಟಕ ಹಲವು ರದ್ದಿಯಾತಿ ಕಾಯ್ದೆ 
1977 ರನ್ವಯ ಇನಾಂ ಜಮೀನುಗಳನ್ನು ಕಳೆದುಕೊಂಡ ಅರ್ಹ ಧಾರ್ಮಿಕ 
ಸಂಸ್ಥೆಗಳಿಗೆ ಭೂ ಪರಿಹಾರಾರ್ಥವಾಗಿ ಪ್ರತಿ ಆರ್ಥಿಕ ವರ್ಷಗಳಲ್ಲಿ ಮಂಜೂರು 
ಮಾಡಲಾಗುತ್ತಿರುತ್ತದೆ. 

ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ರನ್ಫಯ ಇನಾಂಯೇತರ 
ಜಮೀನುಗಳನ್ನು ಕಳೆದುಕೊಂಡ ಅರ್ಹ ಧಾರ್ಮಿಕ ಸಂಸ್ಥೆಗಳಿಗೆ ಭೂ 
ಪರಿಹಾರಾರ್ಥವಾಗಿ ಪ್ರತಿ ಆರ್ಥಿಕ ವರ್ಷಗಳಲ್ಲಿ ಮಂಜೂರು 
ಮಾಡಲಾಗುತ್ತಿರುತ್ತದೆ. 


_ ಹೆ 
ಗಿ, 


| ಬಿಡುಗಡೆ ಮಾಡಿದಲ್ಲಿ ಒಟ್ಟು ಎಷ್ಟು] ಆರಾಧನಾ ರೂಜನಯ ಮಾರ್ಗಸೂಚಯನ್ಸಡು ಸಂಡೂಪಡರ ವರ್ಷಗಳ 


ಮೊತದ ಅನುದಾನವನ್ನು ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ಅದರನ್ವಯ 
ಬಿಡುಗಡೆಗೊಳಿಸಲಾಗಿದೆ?, (ಸಂಪೂರ್ಣ | ಸರ್ಕಾರದಿಂದ ವಿಧಾನ ಸಭಾ ಕ್ಷೇತ್ರವಾರು ಮಂಜೂರಾಗಿ ಬಿಡುಗಡೆಯಾದ 
ವಿವರ ನೀಡುವುದು) ಅನುದಾನದಲ್ಲಿ ಆರಾಧನಾ ಸಮಿತಿಯ ಆಯ್ಕೆಯಂತೆ ಮೂರು ಜಿಲ್ಲೆಗಳಲ್ಲಿ ಒಟ್ಟು 


ರೂ.12.10.740.00-ಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಜಿಲ್ಲಾವಾರು/ 
ವರ್ಷವಾರು/ಸಂಸ್ಥೆವಾರುವ ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 


ತಸ್ತೀಕ್‌ ಮತ್ತು ವರ್ಷಾಸನ ಯೋಜನೆಗಳಡಿ ಕ್ರಮವಾಗಿ ಇನಾಂ ರದ್ದಿಯಾತಿ ಕಾಯ್ದೆ 
1955 ಹಾಗೂ ಕರ್ನಾಟಕ ಹಲವು ರದ್ದಿಯಾತಿ ಕಾಯ್ದೆ 197 ರನ್ವಯ ಮತ್ತು ಕರ್ನಾಟಕ 
ಭೂ ಸುಧಾರಣಾ ಕಾಯ್ದೆ 196 ರನ್ವಯ ಇನಾಂ /ಇನಾಂಯೇತರ ಜಮೀನುಗಳನ್ನು 
ಕಳೆದುಕೊಂಡ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರದಿಂದ ಮಂಜೂರಾಗಿ ಬಿಡುಗಡೆಯಾದ | 
ಅನುದಾನದಂತೆ ಪರಿಹಾರ ಧನವನ್ನು ಪಾವತಿ ಮಾಡಲಾಗುತ್ತಿತ್ತು. ಸದರಿ 
ಯೋಜನೆಯಡಿ ಕಳೆದ 5 ವರ್ಷಗಳಿಂದ ರೂ.12.10.740.00/-ಗಳ ಅನುದಾನವನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 
ಆದರೆ, ಸರ್ಕಾರದ ಆದೇಶ ಸಂಖ್ಯೆ: ಕಂಇ ೦4 ಮುತಬ 2021 ಬೆಂಗಳೂರು 
ದಿನಾಂಕ;23.07.2021 ರನ್ಫಯ 757 ಹಿಂದುಯೇತರ ಧಾರ್ಮಿಕ ಸಂಸ್ಥೆಗಳನ್ನು ತಸ್ಪೀಕ್‌ 
ಅನುದಾನದಿಂದ ಹಾಗೂ 87 ಹಿಂದುಯೇತರ ಧಾರ್ಮಿಕ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ 
ಇಲಾಖೆಯಿಂದ ಹೊರತುಪಡಿಸಿ ಆದೇಶಿಸಿದ್ದು, ಅದರನ್ವಯ ಸದರಿ ಹಿಂದುಯೇತರ 
ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು ಔಕಾಫ್‌ 
(ವಕ್ಸ್‌) ಇಲಾಖೆಯ ಮುಖಾಂತರ ಸದರಿ ಸಂಸ್ಥೆಗಳಿಗೆ ಅನುದಾನವನ್ನು ಬಿಡುಗಡೆ 
ಮಾಡಲಾಗುತ್ತಿದೆ. 


ಇ) | ಅನುದಾನ ಬಿಡುಗಡೆಯ ಸರ್ಕಾರದ 
ಆದೇಶವನ್ನು ಒದಗಿಸುವುದು? 


ಆರಾಧನಾ ಯೋಜನೆಯ ಮಾರ್ಗಸೂಚಿ ಸರ್ಕಾರದ ಆದೇಶ ಸಂಖ್ಯೆ:ಕಂಇ 189 
ಮುಅಬಿ 201 ಬೆಂಗಳೂರು ದಿನಾಂಕ:19.09.201 ಅನ್ನು ಲಗತ್ತಿಸಿದೆ. 


ತಸ್ತೀಕ್‌ ಮತ್ತು ವರ್ಷಾಸನ ಯೋಜನೆಗಳಡಿ ಕ್ರಮವಾಗಿ ಇನಾಂ ರದ್ದಿಯಾತಿ ಕಾಯ್ದೆ 
1955 ಹಾಗೂ ಕರ್ನಾಟಕ ಹಲವು ರದ್ದಿಯಾತಿ ಕಾಯ್ದೆ 1977 ರನ್ವಯ ಮತ್ತು ಕರ್ನಾಟಕ 
ಭೂ ಸುಧಾರಣಾ ಕಾಯ್ದೆ 1961 ರನ್ಯಯ ಮಂಜೂರಾಗುತ್ತಿತ್ತು. ಪ್ರಸ್ತುತ ರದ್ಭುಪಡಿಸಿರುವ 
ಸರ್ಕಾರದ ಆದೇಶ ಸಂ:ಕಂಇ ೦4 ಮುತಬ 202 ಬೆಂಗಳೂರು ದಿನಾಂಕ: 
23.07.2021ವನ್ನು ಲಗತ್ತಿಸಿದೆ, 


ಸಂಖ್ಯೆ: ಕಂಇ 270 ಮುಸಪ್ರ 2021 ಈ ಮ್‌ 
19 J. 
(ಶಶಿಕಟಾ. ಅ. ಜೊಲ್ಲೆ 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಅನುಬಂಧ-1 


ಕ್ರ | ವರ್ಷ | ವಿಧಾನಸಭಾ ಸಂಸ್ಥೆಯ ಹೆಸರು ಬಿಡುಗಡೆ 
ಸಂ ಕ್ಷೇತ್ರ ಮಾಡಿದ ಮೊತ್ತ ' 


ದಕ್ಷಿಣ ಕನ್ನಡ ಜಿಲ್ಲೆ 


2017-18 | ಬೆಳ್ತಂಗಡಿ ಬದ್ರಿಯ ಜುಮ್ಮಾ ಮಸೀದಿ, ಪುಂಜಾಲ್‌ ಕಟ್ಟೆ ಕುಕ್ಕಳ ಬೆಳ್ತಂಗಡಿ 50.000 
ತಾಲ್ಲೂಕು 


ದ್ರಿಯ ಜುಮ್ಮಾ ಮಸೀದಿ, ತೆಂಕಕಾರಂದೂರು 89.285 
ಸೈಂಟ್‌ ಅಂಥೋಣಿ ಚರ್ಚ್‌, ಕೂಳೂರು ಮಂಗಳೂರು ತಾಲ್ಲೂಕು 
ವಾರ್ಡ್‌ ನಂಬ್ರ 5 ಚೊಕ್ಕಬೆಟ್ಟು 8ನೇ ಬ್ಲಾಕ್‌ ಮಸೀದಿ ಮಂಗಳೂರು 
ತಾಲ್ಲೂಕು 
ಮುಹಿಯುದ್ದೀನ್‌ ಜುಮ್ಮಾ ಮಸೀದಿ, ಅಂಗರಗುಡಿ, ಮಂಗಳೂರು 


60.000 


b 
8 
ಈ 
| 


e 
pw S 
8) 


89.285 


ಜುಮ್ಮಾ ಮಸೀದಿ ಉಳಿ, ಬಂಟ್ವಾಳ ತಾಲ್ಲೂಕು 30,000 
ಮೊಜಿಯುದ್ದೀನ್‌ ಜುಮ್ಮಾ ಮಸೀದಿ ಲಾವ;ಪಡೂರು ಬಂಟ್ವಾಳ 30,000 
ಅವರ್‌ ಲೇಟಿ ಆಫ್‌ ಲೊರೆಟ್ಟೋ ಚರ್ಚ್‌, ಅಮ್ಸಾಡಿ ಬಂಟ್ವಾಳ 
ತಾಲ್ಲೂಕು. 
ಬಂಟ್ವಾಳ 2 
ಮೊಜಿಯುದ್ದೀನ್‌ ಜುಮ್ಮಾ ಮಸ್ಸಿಜ್‌  ಮಲಾಯಿಬೆಟ್ಟು ಸಜೀಪ 50,000 
| ಮುನ್ನೂರು ಬಂಟ್ವಾಳ ತಾಲ್ಲೂಕು. 
ಜುಮ್ಮಾ ಮಸೀದಿ ಉಳಿ, ಬಂಟ್ವಾಳ ತಾಲ್ಲೂಕು. 30,000 
| ಮೊಜಿಯುದ್ದೀನ್‌ ಜುಮ್ಮಾ ಮಸೀದಿ ಕಾವಳಪಡೂರು, ಬಂಟ್ವಾಳ 30,000 
ತಾಲ್ಲೂಕು . 


2018-19 ತಾಹ್ವ ಜುಮಾ ಮಸೀದಿ ರವುಲತ್ತುಲ್‌ ಉಊಲುಂ ಮದರಸ್‌ 1,50.000 
ನ್ಯೂಪಡ್ಡು ಹರೇಕಳ, ಮಂಗಳೂರು. 
ರೌಲತ್ತಯಲ್‌ ಇಸ್ಲಾಂ ಮದರಸ ಕಮಿಟಿ, ಎಲ್ಯಾರ್‌ ಪದವು 1,06,000 
ಮಂಗಳೂರು 
ಅಂಬ್ಲಮೊಗರು, ಮಂಗಳೂರು ತಾಲ್ಲೂಕು 
2021-21 ಮಲ್ಲಿಕುದಿನಾರ್‌ ಮಸೀದಿ ಗರೋಡಿ,` ಅಡ್ಡೂರು, ಮಂಗಳೂರು 80,000 
Khd> 
ಕಲಬುರಗಿ ಜಿಲ್ಲೆ | 
ಶ್ರೀ ಮೈಬೂಬಸೂಬಾನಿ ದರ್ಗಾ, ಐನಾಪೂರ ಗ್ರಾಮ, ಚಿಂಚೋಳಿ 
Bhd 
| ಶಿವಮೊಗ್ಗ ಜಿಲ್ಲೆ 
2017-18 | ತೀರ್ಥಹಳ್ಳಿ ಅಶೂರ್‌ ಖಾನ್‌ ಕಮಿಟಿ (ಮೊಹರಂ) ಸಕ್ಕರೆ ಬೈಲು, ಗಾಜನೂರು 27,600 
I { 


9 9 
i 
B 8 


7. 
1. 


3,30,000 


ಅನುಬಂಧ-2 


$ ಚ pd 

757 48,000.00 (ಪ್ರತಿ ಸಂಸ್ಥೆಗೆ) 3,63,36,000.00 
2017-18 757 48,000.00 (ಪ್ರತಿ ಸಂಸ್ಥೆಗೆ) 3,63,36,000.00 
2018-19 48,000.00 (ಪ್ರತಿ ಸಂಸ್ಥೆಗೆ) 3,63,36,000.00 
2019-20 757 48,000.00 (ಪ್ರತಿ ಸಂಸ್ಥೆಗೆ) 3,63,36,000.00 


757 48,000.00 (ಪ್ರತಿ ಸಂಸ್ಥೆಗೆ) 3,63,36,000.00 
2021-22 757 12,000.00 (ಪ್ರತಿ ಸಂಸ್ಥೆಗೆ) 90,84,000.00 


1,90,764,000.00 
- 2021-22 ನೇ ಸಾಲಿನಲ್ಲಿ ರೂ.12,0001-ಗಳನ್ನು ಬಿಡುಗಡೆ ಮಾಡಲಾಗಿದ್ದು, ತದನಂತರ ಸರ್ಕಾರದ 
ಆದೇಶದಂತೆ ಹಿಂದುಯೇತರ ಧಾರ್ಮಿಕ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ 
ಹೊರತುಪಡಿಸಲಾಗಿರುತ್ತದೆ. 


ಷರಾ 


ವರ್ಷಾಸನ 


ಮಹಾ ಒಟ್ಟು | 219,24,000.00 


ಷರಾ :- 2021-22 ನೇ ಸಾಲಿನಲ್ಲಿ ರೂ.12,000/-ಗಳನ್ನು ಬಿಡುಗಡೆ ಮಾಡಲಾಗಿದ್ದು, ತದನಂತರ ಸರ್ಕಾರದ 
ಆದೇಶದಂತೆ ' ಹಿಂದುಯೇತರ ಧಾರ್ಮಿಕ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ 
ಹೊರತುಪಡಿಸಲಾಗಿರುತ್ತದೆ. 


